ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 2092 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಲಾಜಿಗೌಡ 
(ಸೈಳೀಯ ಸಂಸ್ತೆಗಳ ಕೇತು 
ಉತ್ತರಿಸುವ ದಿನಾಂಕ 24.03.2021 
ಉತ್ತರಿಸುವ ಸಚಿವರು ಪಶುಸಂಗೋಪನೆ ಸಚಿವರು 
ಕ್ರ.ಸಂ ಪ್ರಶ್ನೆಗಳು ಉತ್ತರಗಳು 
ಅ) KVAFSU ವಿಶ್ವವಿದ್ಯಾಲಯ ಬೀದರ್‌ ಹೌದು 
ಅಧೀನದಲ್ಲಿರುವ ಮೀನುಗಾರಿಕೆ ಕಾಲೇಜಿನಲ್ಲಿ ! 
ಅನುಪ್ಠಾನ ಮಾಡಲಾಗುತ್ತಿರುವ ACR. (Al 
india Co-ordinated Research . Project) 
ಯೋಜನೆಗೆ 75% ಅನುದಾನ ಧನಸಹಾಯ 
ಸಂಸ್ಥೆಯಿಂದ ಹಾಗೂ 25% ಅನುದಾನೆ ರಾಜ್ಯ 
ಸರ್ಕಾರದಿಂದ ನೀಡುತ್ತಿರುವುದು ಸರ್ಕಾರದ 
ಗಮನದಲ್ಲಿಯೇ; 
ಆ) ಈ ಯೋಜನೆಗೆ Cಂಗtractual Co-Terminus ; 
ಆಧಾರದ ಮೇಲೆ ನೇಮಕಗೊಂಡ | 
ಸಿಬ್ಬಂದಿಗಳಿಗೆ ಸರ್ಕಾರದ ಸೇವಾ; | 
ನಿಯಮಾವಳಿಯಲ್ಲಿ ವೇತನ ಶ್ರೇಣಿ, ವಾರ್ಷಿಕ |CAR, ಭಾರತ ಸರ್ಕಾರ ಮತ್ತು 
ಪೇತನ ನೀಡಲು ಅವಕಾಶವಿದೆಯೇ; ಈ ಬಗ್ಗೆ | KVAFSU ನಡುವಿನ ಒಪ್ಪಂದದ 
ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ | ಮಾರ್ಗಸೂಚಿಗಳ, ಮಾನದಂಡಗಳ ಪ್ರಕಾರ ! 
ಪಡೆಯಲಾಗಿದೆಯೆ; (ದಾಖಲೆ ಪ್ರತಿ | ಯೋಜನೆಯಡಿಯಲ್ಲಿ ನೇಮಕಗೊಂಡ 
ಒದಗಿಸುವುದು) | ಸಿಬ್ಬಂದಿಗೆ ವೇತನ ಮತ್ತು ಭತ್ಯೆಗಳನ್ನು ,' 
ಇ [2010ನೇ ಸಾಲಿನಿಂದ ಇಲ್ಲಿಯವರೆವಿಗೂ | ವಿಶ್ವವಿದ್ಯಾಲಯದಿಂದ ಒದಗಿಸಲಾಗಿದೆ 
ಸರ್ಕಾರದ ಸೇವಾ ವಿಯಮಾವಳಿಯಲ್ಲಿ | ಎಂದು ಕುಲಸಚಿವರು". ವರದಿಸಿದ್ದು, 
ಅವಕಾಶ ಇಲ್ಲದಿದ್ದರೂ ಸಹ ಸರ್ಕಾರದ! ಈ ವಿಪಯವು ಸರ್ಕಾರದ 
ಗೆಮಸಕ್ಕಿ ತರದೇ ನಿಯಮಬಾಹಿರವಾಗಿ ವೇತನ | ಪರಿಶೀಲನೆಯಲ್ಲಿರುತ್ತದೆ. 


ಶ್ರೇಣಿ, ವಾರ್ಷಿಕ ವೇತನ .ನೀಡಿ, ರಾಜ್ಯ 
ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು 
ಮಾಡಿರುವವರ ಮೇಲಿ ಯಾವ ಕುಮ 
ತೆಗೆದುಕೊಳ್ಳಲಾಗಿದೆ; ? 


« 


ಈ) 


ಈ ಯೋಜನೆಯ ಸಂಬಂಧ ದೂರುಗಳು 
ಸಲ್ಲಿಕೆಯಾಗುತ್ತಿರುವ ಕಾರಣ ಯೋಜನೆಯನ್ನು 
ನಿಲ್ಲಿಸಲು ಧನಸಹಾಯ ಸಂಸ್ಥೆಗೆ ಕೋರಿಕೆ 
ಸಲ್ಲಿಸದಿರುವುದು (ಸಂಬಂಧಿಸಿದ ಎಲ್ಲಾ ಪತ್ರ 
ವ್ಯವಹಾರದ ಪ್ರತಿಗಳನ್ನು ಒದಗಿಸುವುದು) 
ಸರ್ಕಾರಡ ಗಮನಕ್ಕೆ ಬಂದಿದೆಯೇ; ಇದಲ್ಲಿ, 
ಯಾವ ಕಾಲಮಿತಿಯೊಳಗೆ 
ಸರಿಪಡಿಸಲಾಗುವುದು. 


ಸದರಿ ಯೋಜನೆಯ ಕಾರ್ಯ ವೈಖರಿಯು 
ICAR, ಭಾರತ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ 
ನೋಡಲ್‌ ಜಏುಜಿನ್ನಿಯಾದ PHT ಅಡಿಯಲ್ಲಿ 
ಪ್ರತಿ ವರ್ಷವೂ ಪರಿಶೀಲನೆಗೊಳಪಟ್ಟು ನಿರಂತರ 
ಸೂತ್ರದಲ್ಲಿ ವಿಶ್ವವಿದ್ಯಾಲಯದ ನಿಯಮಗಳನ್ನು 
ಪಾಲಿಸಿ ನಡೆಸಲಾಗುತ್ತಿದೆ. ಯೋಜನೆಯ 
ಕಾರ್ಯವೈಖರಿಯ ಬಗ್ಗೆ ಯಾವುದೇ ದೂರುಗಳು 
ಬಂದಿಲ್ಲ. ಇಲ್ಲಿಯವರೆಗೆ ಸೃಷ್ಟೀಕರಣಗಳನ್ನು 
ಮಾತ್ರ ಕೋರಲಾಗಿದೆ. 


ಯೋಜನೆಯ 
ICAR-CIPHET, wಾರತ 
ಸರ್ಕಾರಕ್ಕೆ ICAR-CIPHET ಮೀನುಗಾರಿಕಾ 
ಕಾಲೇಜು ಮಂಗಳೂರಿನಲ್ಲಿ ಪ್ರಧಾನ 
ಸಂಶೋಧಕರು ಈಗ ವಿವೃತ್ತರಾಗಿದ್ದ ಹಾಗೂ 
ಸೂಕ ಸಿಬ್ಬಂದಿಗಳ ಕೊರತೆ ಇರುವುದರಿಂದ | 
ಯೋಜನೆಯನ್ನು . ನಿಲ್ಲಿಸಲು ಧನಸಹಾಯ 
ಸಂಸ್ಥೆಗೆ ಕೋರಿಕೆ ಸಲ್ಲಿಸಿತ್ತು. 


ವಿಶ್ವವಿದ್ಯಾಲಯವು 
ಧನಸಹಾಯ ಸಂಸ್ಥೆ 


ನಂತರದಲ್ಲಿ ವಿಶ್ವವಿದ್ಯಾಲಯವು ಆಗಸ್ಟ್‌ 


'|2020 ರಿಂದ ಹೊಸ ಪ್ರಧಾನ ಸಂಶೋಧಕರನ್ನು 


ನೇಮಿಸಿದ್ದು. A€್ಣ್ಥP ಮಂಗಳೂರಿನ ಉಸ್ತುವಾರಿ 
ವಹಿಸಿಕೊಂಡಿದ್ದಾರೆ ಹಾಗೂ ಯೋಜನೆಯು 
ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದೆ. ಕೋವಿಡ್‌ 
ಸಮಯದಲ್ಲಿಯೂ ಸಹ ಯೋಜನೆಯ 
ಪ್ರಗತಿಯನ್ನು ಸಾಧಿಸಿರುವುದರಿಂ೦ದ CAR-CIPHET 
ಭಾರತ ಸರ್ಕಾರ ಸಂಸ್ಥೆಯು ಪ್ರಶಂಸೆಯನ್ನು 
ವ್ಯಕಪಡಿಸಿರುತ್ತದೆ. ಯೋಜನೆಗೆ ನಿಧಿಯನ್ನು 
ಪೂರೈಸುತ್ತಿರುವ CAR-CIPHET ಭಾರತ ಸರ್ಕಾರ 
ಸಂಸ್ಥೆಯು ಮಂಗಳೂರು ಕಾಲೇಜಿನ ಪ್ರಗತಿಯ 
ಬಗ್ಗೆ ಶಾಘನೀಯ ನಿಲುವು ಹಾಗೂ 
ತೃಪ್ತಿಕರವಾಗಿದೆ ಎಂದು  ತಿಳಿಸಿರುವುದರಿಂದ 
ಯೋಜನೆಯ ಬಗ್ಗೆ ಯಾವುದೇ ರೀತಿಯ 
ಆಕ್ಷೇಪವಿರುವುದಿಲವೆಂದು ಕುಲಸಚಿವರು 
ವರದಿಸಿದ್ದು ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. 


ಕಾಲೇಜಿನಲ್ಲಿ ಖಾಯಂ ಸಹಾಯಕ ಪ್ರಾಧ್ಯಾಪಕ 
/! ನೌಕರರು ಇದ್ದರೂ ಸಹ ಯೋಜನೆಯ 
ಎಂ.ಓ.ಯು ನಂತೆ ಖಾಯಂ ಸಿಬ್ಬಂದಿಯನ್ನು 
ನಿಯೋಜಿಸಿಕೊಳ್ಳದೆ Contractual Co-terminus 
ಆಧಾರದ ಮೇಲೆ Sir ಗಃ! ನೇಮಕ 
ಮಾಡಿಕೊಳ್ಳಲು ಕಾರಣವೇನು; 


ಊ) 


ಸದರಿ ಯೋಜನೆಯು ಎಂ.ಓ.ಯು. ಸಂತೆ 1 
ವರ್ಷದೊಳಗೆ ಖಾಯಂ ಸಿಬ್ಬಂದಿಯನ್ನು 
ನೇಮಿಸಿಕೊಳ್ಳಬೇಕಾಗಿದ್ದು, 10 ವರ್ಷ ಕಳೆದರೂ 


ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ 
ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ 
ಬೀದರ್‌ ಇಲ್ಲಿ ಸುಮಾರು 10 ವರ್ಷಗಳಿಂದಲೂ 
ನೇಮಕಾತಿ ಪ್ರಕ್ರಿಯೆ ನಡೆದಿರುವುದಿಲ್ಲವಾದ್ದರಿಂದ 
ಮೀನುಗಾರಿಕೆ ಮಹಾವಿದ್ಯಾಲಯ, ಮಂಗಳೂರಿಗೆ 
ಸಮರ್ಪಕ ಸಿಬ್ಬಂದಿ ಒದಗಿಸಲು 
ಸಾಧ್ಯವಾಗಿರುವುದಿಲ್ಲ. ಮೀನುಗಾರಿಕಾ ಕಾಲೇಜು 
ಎಲ್ಲಾ ವಿಭಾಗಗಳಲ್ಲಿ ಸಿಬ್ಬಂದಿ ಕೊರತೆಯನ್ನು 
ಎದುರಿಸುತ್ತಿದೆ. ಆದರಿಂದ. A€್ಣರP ಯೋಜನೆಗೆ 
ಕೋ-ಟರ್ಮಿನಸ್‌ ಆಧಾರದಲ್ಲಿ ತಾತ್ಕಾಲಿಕ 


FN 9 
ಸರ ಖಾಯಲ ಸಿಬ್ಬಂದಿಯನ್ನು ಸ ಫ್ಟದಿಯನ್ನು ನೇಮಕ ಮಾಡಲಾಗಿದೆ ಎಂದು 
ಮವೇಮಿಸಿಕೊಂಡಿಲ್ಲದಿರುವುದಕ್ಕೆ 
ಕಾರಣಗಳಿನು?(ವಿವರೆ ಬೇಡುವುದು ಕುಲಸಚಿವರು ವರದಿಸಿದ್ದು ಸರ್ಕಾರದ 
1 “ಹಂಪಯ್ಯ ಷರಿಶೀಲನೆಯಲ್ಲಿರುತ್ತದೆ. 
ಸಂಖ್ಯೆ: ಪಸಂಮೀ ಇ-61 ಪಆಅಸೇ 2021 
(ಪ್ರಭು ಬೆ. ಚವ್ಹಾಣ್‌) 


ಪಶುಸಂಗೋಪಳೆಸಚಿವರು 


